ಸೋಮನಾಥಪ್ರರದ ಎರಡು ಶಾಸನಗಳು 


ಸೋಮನಾಥಪುರದ ಕೇಶವ ದೇವಾಲಯಕ್ಕೆ 
ಸಂಬಂಧಿಸಿದಂತೆ ಎರಡು ಶಾಸನಗಳು ಬಹಳ ಪ್ರಮುಖ 
ವಾಗಿವೆ. ಕೇಶವ ದೇವಾಲಯಕ್ಕೆ ಕೊಟ್ಟ ದಾನ, ದತ್ತಿ 
ಮತ್ತು ವಿವಿಧ ಉತ್ಸವಗಳನ್ನು ತಿಳಿಸುವುದು ಈ ಶಾಸನ 
ಗಳ ಮುಖ್ಯ ಉದ್ದೇಶವಾದರೂ ಹೊಯ್ಸಳ ಕಾಲದ 
ಆರ್ಥಿಕ-ಸಾಮಾಜಿಕೆ ಸ್ಥಿತಿಗಳನ್ನು ತಿಳಿಯುವಲ್ಲಿ ಮುಖ್ಯ 
ವಾಗಿವೆ. ಕ 
ಕನ್ನಡ ಭಾಷೆಗಳಲ್ಲಿವೆ. ಇದು ಹೊಯ್ಸಳ ಮೂರನೆಯ 
ನರಸಿಂಹನ ಶಾಸನ. ಇದರಲ್ಲಿ ಎರಡು ತೇದಿಗಳು 
ಕೊಡಲ್ಪಟ್ಟಿನೆ. ಒಂದು ಕ್ರಿ.ಶ. ೧೨೬೯, ಮತ್ತೊಂದು 


ಕ್ರಿ.ಶ. ೧೨೭೬. ಸೋಮಯ ದಂಡನಾಯಕನ 
ಸೋದರಳಿಯಂದಿರಾದ ಮಲ್ಲಿದೇವ ದಂಡನಾಯಕ 
ಮತ್ತು ಚಿಕ್ಕಕೇತಯ ದಂಡನಾಯಕರು ಈ 


ದೇವಾಲಯದ ಪೂಜಿಪುನಸ್ವಾರಗಳಿಗೆ ಕೊಟ್ಟ ದತ್ತಿ 
ಳನ್ನು ದೀರ್ಫವಾಗಿ ಈ ಶಾಸನ ನಿವರಿಸುತ್ತೆದೆ. 
ಎರಡನೆಯ ಶಾಸನವೂ ಇದೇ ರಾಜನ ಕಾಲದ್ದು. ಹೆಚ್ಚು 
ಕಡಿಮೆ ಇದರಲ್ಲಿ ಪ್ರಸ್ತಾನಿಸಲಾಗಿರುವ ವಿಷಯಗಳೂ 
ಮೊದಲನೆಯ ಶಾಸನದಲ್ಲಿರುವಂತೆಯೇ ಇವೆ: ಈ ಎರಡೂ 


ಶಾಸನಗಳ ಮೊದಲಿನಲ್ಲಿ ಹೊಯ್ಸಳ ರಾಜರ 
ವಂಶಾವಳಿಯು ವಿವರವಾಗಿ ಹೇಳಲ್ಪಟ್ಟಿದೆ. ಇದರಲ್ಲಿ 
ವಿಶೇಷವೇನೂ ಕಾಣಬರುವುದಿಲ್ಲ. ಈ ದೇವಾಲಯ 


ವನ್ನು ಸ್ಥಾಪಿಸಿದ ಸೋಮದಂಡನಾಯಕ ಹಾಗೂ 
ಅವನ ಸೋದರಳಿಯಂದಿರಾದ ಮಲ್ಲಿದೇವ ದಂಡನಾಯಕ 


ಮೊದಲನೆಯ ಶಾಸನ ಸಂಸ್ಕತ ಮತ್ತು ` 


ಹಾಗೂ ಚಿಕ್ಕಕೇತಯ ದಂಡನಾಯಕ ಅವರುಗಳ 
ವಿಷಯವೂ ಉಕ್ತವಾಗಿದೆ. ಆದರೆ ಈ ಶಾಸನಗಳ ಮಹತ್ವ, 
ಅವು ಸಾಂಸ್ಕೃತಿಕ ಇತಿಹಾಸಕ್ಕೆ ಒದಗಿಸುವ ಮಾಹಿತಿ 
ಗಳಿಂದ. ಅವುಗಳನ್ನು ಕೆಳಗೆ ಕಂಡಂತೆ ವಿಭಾಗಿಸಬಹುದು. 


ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ತೋಟ, ಗದ್ದೆ, 
ಬೆದ್ದಲು, ಕಾಲುನೆ, ಕೃಷಿ ವ್ಯವಸಾಯ ಎಂಬ ಪದಗಳು 
ಕಾಣಸಿಗುತ್ತವೆ. ವ್ಯವಸಾಯದ ಭೂಮಿಯನ್ನು 
ತೋಟ, ಗದ್ದೆ, ಬೆದ್ದಲು ಎಂದು ವಿಭಾಗಿಸುತ್ತಿದ್ದರು 
ಎಂಬ ಅಂಶ ಇತರ ಅನೇಕ ಶಾಸನಗಳಿಂದಲೂ ತಿಳಿದು 
ಬರುತ್ತದೆ. ಕಾಲುವೆಗಳಿಗೆ ಅವರು ವಿಶೇಷ ಗಮನ 
ವನ್ನು ಕೊಡುತ್ತಿದ್ದುದು ಮಾತ್ರವಲ್ಲದೆ ಅದಕ್ಕಾಗಿಯೇ 
ಅನೇಕ ತೆರಿಗೆಗಳನ್ನು ಬಿಡುತ್ತಿ ದ್ದ ರು. 


ಕಂದಾಯ ತೆರಿಗೆಗಳಿಗೆ ಸಂಬಂಧಿಸಿದ ಪದಗಳಾದ 
ಸುವರ್ಣಾಯ್ಕ ಸಿದ್ಧಾಯ, ಸೇಸೆ, ಮಳಬ್ರಯ, 
ಅಪೂರ್ವಾಯ ಇಲ್ಲಿ ಪ್ರಾಸಂಗಿಕವಾಗಿ ಹೇಳಲ್ಪಟ್ಟಿವೆ. 
ರಾಜ್ಯದ ಆದಾಯವನ್ನು ಧಾನ್ಯಾದಾಯ ಮತ್ತು 
ಸುವರ್ಣಾಯ ಎಂದು ಎರಡು ಭಾಗಗಳಾಗಿ ಮಾಡು 
ತ್ತಿದ್ದರು. ಮೊದಲನೆಯದು, ರಾಜ್ಯಕ್ಕೆ ಸಲ್ಲಬೇಕಾದ 
ಕಂದಾಯ, ತೆರಿಗೆ ಮುಂತಾದವುಗಳನ್ನು ದವಸ-ಧಾನ್ಯದ 
ರೂಪದಲ್ಲಿ ಕೊಡಲು ಅವಕಾಶನಿದ್ದಿತು. ಆದರೆ ಮತ್ತೆ 
ಕೆಲವು ವಿಷಯಗಳಲ್ಲಿ ಇದಕ್ಕೆ ಅವಕಾಶನಿರುತ್ತಿರಲಿಲ್ಲ. 
ಅಂತಹ ಸಮಯಗಳಲ್ಲಿ ಚಿನ್ನ ಅಂದರೆ ಚಿನ್ನದ ನಾಣ್ಯದ 


1 ಎಪಿಗ್ರಾಫಿಯ ಕರ್ನಾಟಕ : (ಪರಿಷ್ಕೃತ) ಸಂಪುಟ-ಜ ಸಂಖ್ಯೆ ಲೆಲ. 


2 ಅದೇ: ೯೬ 


ಇತಿಹಾಸ ದರ್ಶನ 


೧೯ 


ರೂಪದಲ್ಲಿ ಕಂದಾಯ ಮತ್ತು ತೆರಿಗೆಗಳನ್ನು ಕೊಡ 
ಬೇಕಾಗಿದ್ದಿತು. ಕೆಲವು ಇತಿಹಾಸಕಾರರ ಅಭಿಸ್ರಾ ಯದ 
ಪ್ರಕಾರ ಹೊಯ್ದ ಳೆರ ಕಾಲವೂ ಸೇರಿದಂತೆ ಮಧ್ಯಾಲದ 
ಹೊಲ ಭಾಗದಲ್ಲಿ ನಾಣ್ಯಗಳ ಚಲಾವಣೆ ಬಲು ಕಡಿಮೆ 
ಇತ್ತು. ಅದರಿಂದಾಗಿ ಆ ಕಾಲದ ಚಿನ್ನದ ನಾಣ್ಯ ಗಳು 
ಹೇರಳವಾಗಿ ದೊರಕಿಲ್ಲ ಆದರೆ ಈ ಶಾಸನವನ್ನು 
ಗಮನಿಸಿದಾಗ, ಇಲ್ಲಿ ಬರುವ ಸುವರ್ಣಾಯ ಎನ್ನುವ 
ಪದವನ್ನು ಗೆಮನಿಸಿದಾಗೆ ಹಾಗೂ, ಈ ಶಾಸನದಲ್ಲಿ 
ಕೊನೆಯ ಪಕ್ಷ ೬೦-೭೦ ಸಾರಿ ಕಂಡುಬರುವ ಗೆದ್ಯಾಣ್ಯ 

ಹಣ, ಹಾಗ, ಬೇಳೆ ಎಂಬ ನಾಣ್ಯ ಗಳನ್ನು ಗಮನಿಸಿದರೆ. 
ಹೊಯ್ಸ ಳರ ಕಾಲದಲ್ಲಿ ಚಿನ್ನ ನಾಣ್ಯ ಗಳಿಗೇನೂ 
ಕೊರತಿ ಇರಲಿಲ್ಲ ಎಂದು ತಿಳಿದುಬರುತ್ತದೆ ಹೆಚ್ಚಿನ 
ಸಂಖ್ಯೆಯಲ್ಲಿ ಹೊಯ್ಸ ಳ ಚಿನ್ನದ ನಾಣ್ಯ ಗಳು ದೊರಕಿಲ್ಲ 
ವೆಂಬುದು Sa. ನಾಣ್ಯ La ವಣೆ ಕಡಿಮೆ 
ಇದ್ದಿ ತೆಂದು ಹೇಳಲು ಸಾಧ್ಯ ವಿಲ್ಲ. ಏಕೆಂದರೆ ಸಾ ಸಾಮಾನ್ಯ 
ವಾನಿ ಪ್ರತಿ ಶಾಸನದಲ್ಲಿಯೂ ಚಿನ್ನದ ನಾಣ್ಯಗಳಾದ 
ಗದ್ಯಾಣ ಹೆಣಗಳೆ ಪ ಪ್ರಸ್ತಾ ಪ ಪದೇ ಪದೇ ಬರುತ್ತವೆ. 
ಹೊಯ್ಸಳ ಶಾಸನಗಳಲ್ಲಿ. ಕಾಣಬರುವ ನಾಣ್ಯಗಳ 
ಚಲಾವಣೆಗಳೆಲ್ಲವನ್ನೂ ಈ ದೃಷ್ಠಿ ಸ್ಟ್ರಿಯಿಂದ ಪಟ್ಟಿಮಾಡಿ 
ಅಭ್ಯಾಸ ಮಾಡಿದರೆ ಈ ಏನೆಯದಲ್ಲ ಉತ್ತಮವಾದ 
ಮಾಹಿತಿಯು ದೊರೆಯುವುದರಲ್ಲಿ ಸಂದೇಹನಿಲ್ಲ. 


ಸಿದ್ಧಾಯ ಎನ್ನುವುದು ಭೂಕಂದಾಯ. ಆದರೆ 
ಕೆಲವು ಕಡೆ ಇದು ಮನೆ ಕಂದಾಯವನ್ನು ಸೂಜಿಸುತ್ತಜಿ 
ಎಂದು ಡಾ| ಚಿದಾನಂದಮೂರ್ತಿಯವರು ಹೇಳಿದ್ದಾ ರೆ.3 
ಸೇಸೆ ಎನ್ನುವುದು ತೆರಿಗೆ. ಸೇಸೆ, ಕುದುರೆಯ ಸೇಸೆ 
ಮುಂತಾದ ತೆರಿಗೆಗಳನ್ನು ಈ ಕಾಲದಲ್ಲಿ ಕಾಣುತ್ತೇವೆ. 
ಮಳಬ್ರಯ ಎನ್ನುವುದು ಒಂದು ತೆರಿಗೆಯ ಹೆಸರು. 
ಹಾಗೆಯೇ ಅಪೂರ್ವಾಯ ಎನ್ನುವುದೂ ಒಂದು ತೆರಿಗೆಯ 
ಹೆಸರು. 


ಇಲ್ಲಿ ನಾಲ್ಕು ವಿನಿಧ ನಾಣ್ಯ ಗಳ ಹೆಸರುಗಳು 


ಕಾಣಬರುತ್ತ ವೆ. ಲೇ ಗೆದ್ಯಾಣ, ಕಾ ಹಾಗ ಮತ್ತು 


3 ಡಾ! ಎಂ. ಚಿದಾನಂದಮೂರ್ತಿ : 
ಶಿಕಾರಿಪುರ ೧೧೨ 
4 ಡಾ|| ಎವಿ, ನರಸಿಂಹಮೂರ್ತಿ: 


೨೦ 


ಬೇಳೆ. ೬೧ ಗ್ರೇನ್‌ ತೂಕದ ಚಿನ್ನದ ನಾಣ್ಯಗಳೇ ಇವರ 
ಗದ್ಯಾಣಗಳು. ತಲಕಾಡುಗೊಂಡ ಹಾಗೂ ನೊಳಂಬವಾಡಿ 
ಗೊಂಡ ಎಂಬ ಬರಹವುಳ್ಳ ವಿಷ್ಣು ವರ್ಧನನ ನ ಚಿನ್ನದ 
ಗದ್ಯಾ ಇಗಳು ದೊರಕಿವೆ. ಗ ಕಾಡ ಹತ್ತನೇ ಒಂದು 
ಹಃ ನಾಣ್ಯ ವೇ ಸಣ ಅಥವಾ ಹಣ. ಇದರ ತೂಕ 
೬ ಗ್ರೇನುಗಳು ಒಂದು ಪಣಕ್ಕೆ ನಾಲ್ಕು ಹಾಗಗಳು 
ಅಂದರೆ ಅದರ ತೊಕ ಒಂದುವರೆ ಗ್ರೇನ್‌ಗಳು, ಬೇಳೆಯ 


ತೂಕತಿಳಿದುಬಂದಿಲ್ಲ. ಸಲಗೆ, ಬಳ್ಳೆ, ಕೊಳಗ ಮತ್ತು 
ಮಾನ ಎಂಬ ನಾಲ್ಕು ವಿವಿಧ ರೀತಿಯ ಅಳತೆಗಳು ಇಲ್ಲಿ 
ಹೆಸರಿಸಲ ಟ್ಟಿವೆ. 

ನಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ 
ಮಾಹಿತಿ ದೊರೆಯುನುದಿಲ್ಲವಾಡರೂ, ಸರ್ವಶಾ ಸದ 


ಉಪಾಧ್ಯಾಯನ ಪ್ರಸ್ತಾಸ ಈ ಶಾಸನದಲ್ಲಿ ಸಿಗುತ್ತೆ. 
ಪ್ರತ್ಯೇಕ ಶಾಸ್ತ್ರಗಳಿಗೋಸ್ಕರ ಇದ್ದ ಉಪಾಧ್ಯಾಯರಿಗೆ 
ಭಿನ್ನವಾಗಿ ಇವರು ಎಲ್ಲ ಶಾಸ್ತ್ರಗಳನ್ನೂ ಬೋಧಿಸುವ 


ಉಪಾಧ್ಯಾಯರು ಎನ್ನುವುದು ವಿದಿತವಾಗುತ್ತದೆ. 


ಊಟ ಉಸಚಾರಗಳಿಗೆ ಸಂಬಂಧಿಸಿದಂತೆ ಹೆಚಿ ಸ್ಲಿನ 
ಮಾಹಿತಿಯು ಈ ಶಾಸನಗಳಲ್ಲಿ ಕಾಣಬರುತ್ತವೆ. ಅತ, 
ನ ಅಕ್ಕಿ, ಎಣ್ಣೆ, ಎಳ್ಳು, ತುಸ್ಪ, ಮೊಸರು, 
ಮೆಣಸು, ನೋೊಧುನೆ, ಜಿಲ್ಲ, ಉದ್ದು, 


ಚಕ್ಕ ಲಿ, ಪಕ್ಚಾನ್ಸ; ಹುಗ್ಗಿ ' ಎಂದರೆ ಅಕ್ಕಿ ಮತ್ತು 
ಹೆಸಂಬೇಳೆಯಿಂದ ಮಾಡುವ ಅನ್ನ (ಪೊಂಗಲ್‌. ಅದು 
ವಿಶೇಷವಾಗಿ ದೇವಾಲಯಗಳಲ್ಲಿ ನೈವೇದ್ಯಕ್ಕೆ ಮಾಡುವ 
ಪದಾರ್ಥ. ಚರು ಅಂದರೆ ಹೋಮಕ್ಕಾಗಿ ಮಾಡುವ ಅನ್ನ 
ಕೆಲವು ದೇವಾಲಯಗಳಲ್ಲಿ ಇಂದಿಗೊ ಚಕ್ಕುಲಿಯನ್ನು 
ದೇವರಿಗೆ ಸಮರ್ಪಿಸುವ ಪದ್ಧತಿ ಉಂಟು, ಪಕ್ವಾನ್ನ 
ಗೋಧಿಯಿಂದ ತಯಾರಾಗುವ ಅಡಿಗೆ. ಬಹುಶಃ ಬಿಲ್ಲ 
ಮತ್ತು ಗೋಧಿಯ ರವೆಯಿಂದ ತಯಾರಾಗುವ ಭಕ್ಷ್ಯ 
ವಿದ್ದಿರಜೇಕು. ದೇವಾಲಯದಲಿ ಹಾಗೂ ಮನೆಗಳಲ್ಲಿ. 


ಕರ್ನಾಟಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ ೪೦೨ : ಎ.ಕೆ, ೭ 


ಕಾಯಿನ್ಸಾ ಆಫಾ ಕರ್ನಾಟಕ, ಪು. ೯೮ 


ಇತಿಹಾಸ ದರ್ಶನ 


ಕುಡಿಯುವ ನೀರಿಗೆ ಏಲಕ್ಕಿಯನ್ನು ಜಿರೆಸುವ ಪದ್ಧತಿ 
ಆಗಿನ ಕಾಲದಿಂದಲೂ ಇದ್ದಿತೆಂದು ಗೊತ್ತಾಗುತ್ತದೆ. 
ಇದಕ್ಕಾಗಿ ಒಬ್ಬ ಮನುಷ್ಯನನ್ನೇ ನಿಯಮಿಸಿ ಆತನಿಗೆ 
ಸಂಬಳವನ್ನು ಕೊಡುತ್ತಿ ದ್ದರು. ಅಡಕೆ ಮತ್ತು ವೀಳ್ಯ 
ದಔೆಲೆಗಳು ದೇವಾಲಯದಲ್ಲಿ ಅವಶ್ಯವಾಗಿ ಜೇಕಾಗುವ 
ವಸ್ತುಗಳಾಗಿದ್ದ ವು, ಎಣ್ಣೆ ನೀರು ಹಾಕಿಕೊಳ್ಳು ವುದಕ್ಕಾಗಿ 
ಸೀಗೇಕಾಯಿಯನ್ನು ಬಳಸುತ್ತಿ ದ್ದ ರು. ಅದಕ್ಕಾಗಿ ದೇವಾ 
ಲಯದಲ್ಲಿ ದತಿ ತಿಯನ್ನು ಸ್ಥಾನಿಸಿದ್ದ ರು. "ಕಸ್ತೂರಿ, 
ಕುಂಕುಮ, ae ಪ್ರತ್ಯೇಕ ವ್ಯವಸ್ಥೆ 
ಮಾಡಿದ್ದರು. ಜೀವಾಲಯದಲ್ಲಿ ಬಳಕೆಗೋಸ್ಟರ ಡು 
ನಿಂದ ಮಾಡಲಾದ ಚೆಬ್ಬಲು, ಹೆಡಗೆ ಮತ್ತು ಗೆರಸಿ 
ಗಳನ್ನು ಬಳಸುತ್ತಿದ್ದರು. ದೇವಾಲಯದಲ್ಲಿ ಆರತಿಗೆ 
ಮತ್ತು ದೀಪಕ್ಕಾಗಿ ಹತ್ತಿ ಯಿಂದ ಮಾಡಿದ ಬತಿ ತಿಗಳನ್ನು 
ಬಳಸುತ್ತಿದ್ದರು. ಇದೇ ರೀತಿಯ ದೀವಟಗೆಯ ಬತ್ತಿ 


ವತ್ತ, ಸೀರೆ ಎಂಬ ಪದಗಳು 
ಪಚ್ಚಿ, ನಟ್ಟಿವಸ್ತ್ರ ಅಂದರೆ 
ರೇಷ್ಮೆ ಯ ವಸ್ತ Fl ಸ್ತಾಪಿತೆವಾಗಿದೆ. ದೇವರ ವಸ್ತ್ರ 
ಆಡ ದೇವರ ಬಟ್ಟೆ. ಸೀರೆ ಕೇವಲ ಹೆಂಗಸರ ಬಟ್ಟೆ 
ಯಾಗಿರಲಿಲ್ಲ ನೊಡು ಇಲ್ಲಿಯ ಶಾಸನದಿಂದ ತಿಳಿಯ 
ಬಹುದು. ಇಲ್ಲಿ ಯೋಗನಾರಾಯಣ ದೇವರಿಗೆ ಎರಡು 
ಸೀರೆಗಳನ್ನು ಕೊಡಲಾಗಿದೆ. ಆದುದರಿಂಡ ಸೀ ಮ 
ಪುರುಸಜೀನತೆಗಳಿಗೂ ತೊಡಿಸುತ್ತಿ ದ್ದರು ಎಂದು ಅ 
ವಾಗುತ್ತದೆ. ತಾಳಗುಂದ ಅಗ್ರ. ಹಾರದಕ್ತಿ ನಿದ್ಯಾಥಿ 


ರ್ಥಿಗ 
ಸೀರೆಗಾಗಿ ವ್ವವಸ್ಥೆ ಮಾಡಿದ್ದ ವ್ರ ಎಂಬುದನ ನು ಗಮನಿಸಿ 


ಕಾಣಬರುತ್ತವೆ. 


ದಾಗ, ಅದು ವಿದ್ಯಾ ರ್ಥಿಗಳಿಗೆ ಎಂದಾಗ ಬಹುಶ ಃ ಅದು 
ಇನ್ನೂ ಸ್ತ್ರೀಯರ ವಸ್ತ್ರ ವಾಗಿರಲಿಲ್ಲವೆಂಬುದು ಗಮನಿಸ 
ಬೇಕಾದ ಅಂಶ. 


ದೇವಾಲಯದಲ್ಲಿ ಅನೇಕ ಉತ್ಸ ವಗಳು ಹಾಗೂ 


ವಿಶೇಷ ಸೇವೆಗಳು ನಡೆಯುತಿ ತ್ರಿದ್ದವು. ಅವುಗಳಲ್ಲಿ ಈ 
ಶಾಸನ ಹೆಸರಿಸುವುದು ಪವಿತ್ರ- “ಚೈತ್ರ, ಸಂಕ್ರಮಣ, 
ಉತಾ ್ಲಿನದ್ವಾ ದಶಿ, ಶ್ರಿ ¢ ಜಯಂತಿ, ದೀಪಾವಳಿ, ನವ 


ಗ್ರ ಹಹೋಮು, ಮಂಡಲೋದ್ದಾ ರ್ಕ ಪುಣ್ಯಾ ಹವಾಚನ, 
ತಳಕ ಸ್ಥಾಪನೆ, ಕರ್ಪೂರದಾರತಿ, ಅರಿಶಿನದ ಓಕುಳಿ, 


ಕ್‌ ಅ 
3 ಜ್ಯೋತ್ಸ್ನಾ ಕಾಮತ್‌: 


ಇತಿಹಾಸ ದರ್ಶನ 


ಸೋಷಿಯಲ್‌ ಲೈಫ್‌ ಇನ್‌ ಮಿಡಿನಿಯಲ್‌ ಕರ್ನಾಟಕ 


ಪಾರಣೆ ಮುಂತಾದವುಗಳು ಉಲ್ಲೆ "ಖಿತೆವಾಗಿನೆ. ಈ 
ಎಲ್ಲ ಸೇವೆಗಳೂ, ಪೂಜೆಗಳೂ ಇಂದಿಗೂ ಆಚರಣೆಯ 
ಲ್ಲಿ. ಹೊಸ ವರುಷದ ಪ್ರಾರಂಭದಿಂದ ಅಂದಕೆ ಚೈತ್ರ 
ಮಾಸದ ಯುಗಾದಿಯ ಪಾಡ್ಯದಿಂದ ಹುಣ್ಣಿಮೆಯವರೆಸೆ 
ಸನಿತ್ರ ಚೈತ್ರನೆ ನೆಂದು ಸರಿಗಣಿಸಲ್ಪಟ್ಟ ಜೆ. ಆ ದಿನಗಳಲ್ಲಿ 
ಜವೆ ವಿಶೇಷ ಪೂಜೆಗಳು ನಡೆಯುತ್ತ ವೆ. ಉತಾ ನ 

ದಶಿ ಇಂದಿಗೂ ನಡೆಯುತ್ತಿರುವ ಹಬ್ಬ- ತುಳಸಿದು 
ನ ಕೆಲವರು, ಕೃಷ್ಣನ ಪೂಜೆಯೆಂದು 
ಕೆಲವರು ಇಂದಿಗೂ ಈ ಪೂಜೆಯನ್ನು ನಡೆಸುತ್ತಾರೆ. 
ಶ್ರೀ ಜಯಂತಿ ಅಥವಾ ಶ್ರೀ ಪಂಚಮಿ ವಿಶೇಷವಾಗಿ 
ಲಕ್ಷ್ಮಿಯನ್ನು ಕುರಿತಾದ ಪೂಜೆ ಇಂದಿಗೂ ನಡೆಯು 
ದೀಸಾವಳಿಯ ದೀಸಮಾಲಿಕೆಗಾಗಿ ಈ 
ದೇನಾಲಯದಲ್ಲಿ ದತಿ ತ್ರಿಯನ್ನು ಕೊಡಲಾಗಿದ್ದಿ ತು ಎಂಬು 
ದನ್ನು ಗಮನಿಸಿದಾಗ, ಈ ಹೆಬ್ಬ ಹೊಯ್ಸ ಳರ ಕಾಲ 
ದಲ್ಲಿಯೂ ದೀಪದ ಹಬ್ಬವಾಗಿ ನಡೆಯುತ್ತಿ ನ ತೆಂಬುದು 
ವ್ಯಕ್ತವಾಗುತ್ತದೆ. ನವಗ್ರಹ ಹೋಮ ಮತ್ತು” ಪುಣ್ಯಾಹ 
ವಾಚನ ಇಂದಿಗೂ ಡೇನಾಲಯಗಳಲ್ಲಿ ಮಾತ್ರವಲ್ಲದೆ 
ಮನೆಗಳಲ್ಲಿಯೂ ನಡೆಯುತ್ತಿರುವ ಒಂದು `ಸೂಜಿ, 
ನಿಶೇಷ ಪೂಜಾ ದಿನಗಳಲ್ಲಿ ಓಕುಳಿ ನಡೆಯುವುದು 
ಇಂದಿಗೂ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಒಂದು ಸಂಭ್ರ 


ಮದ ಹಬ್ಬ. ಅದು ಹೊಯ್ಸಳರ ಕಾಲದಲ್ಲಿ ನಡೆಯು 
ತ್ರಿದ್ದಿತು. ಅದಕ್ಕಾಗಿ ಅರಿಶಿನವನ್ನು ಬಳಸುತ್ತಿ ದ್ದರು. 
ಅದಕ್ಕಾಗಿ ದತ್ತಿಯನ್ನೂ ಕೊಟ್ಟಿದ್ದರು ಎಂಬುದು ಮ 

ನಾರ್ಹ ಸಂಗತಿ. ಕರ್ಪೂ ರದ "ಆರತಿ ಪಾರಣೆಗಳು 


ಇಂದಿಗೂ ಆಚರಣೆಯಲ್ಲಿರುವ ವಿಶೇಷಗಳು. ಸಂಚಾಮ ತ 
ಕ್ಕೊ (ಸ್ವರ ದತ್ತಿಯನ್ನು ಕೊಟ್ಟ ನೈರುವುದು ಒಂದು ವಿಶೇಷ್ಠ 
ದೇವರಿಗೆ ಸಂಚಾಮೃತ ಅಭಿಷೇಕ ಮತ್ತು ಸೇವೆ ಮಾಡು 
ವುದು ಇಂದಿಗೂ ಜನಜನಿತವಾಗಿರುವ ಒಂದು ಸೇವೆ. 
ಅದೇ ರೀತಿ ಈ ಶಾಸನವು ದೇವರಿಗೆ ಶ್ರೀಗಂಧ ಲೇಸನ 
ಸೇವೆ ಹಾಗೂ ಧೂಪಕ್ಕೆ ದತ್ತಿಯನ್ನು ಇಲ್ಲೆ "ಖಿಸುತ್ತದೆ. 
ಹೀಗೆ ದೇವಾಲಯದಲ್ಲಿ ನಡೆಯುವ ಅನೇಕ ಸೇವೆಗಳ 
ವಿಷಯದಲ್ಲಿ ಈ ಶಾಸನಗಳು ಮಾಹಿತಿಯನ್ನು ಒದಗಿಸು 
ವುದು ಮಾತ್ರವಲ್ಲದೆ, ಅವುಗಳ ಪ್ರಾಚೀನತೆಯನ್ನು 
ತಿಯಲೂ ಸಹಾಯಕವಾಗಿವೆ. 


; ಪು. 38 


ಎಡಿ 


ದೇವಸ್ಥಾನದ ಸೇವೆಯಲ್ಲಿದ್ದ ಕೆಲಸಗಾರರು ಮತ್ತು 
ಅವರ ಸಂಬಳಗಳೂ ಈ ಶಾಸನದಲ್ಲಿ ವರ್ಣಿತೆವಾಗಿರುವುದು 
ಮತ್ತೊಂದು ವಿಶೇಷ. ಅವರುಗಳು ಯಾರೆಂದರೆ, ಅಡು 
ಗೆಯ ಬ್ರಾಹ್ಮಣರು, ಆಚಾರ್ಯರು, ವೈಷ್ಣವರು. 
ಪುರಾಣವಾಚಕರು, ನಂಬಿಗಳು, ಶೃಂಗಾರದವರು. ಅಂದವೆ 
ದೇವಾಲಯದ ಅಲಂಕರಣ ಕಾರ್ಯವನ್ನು ಮಾಡು 
ವವರು; ಪರಿಚಾರಕರು, ಅಸ್ಪಣೆಯವರು ಅಂದರೆ 
ಅಪ್ಪಣೆಯ ಮೇಕೆಗೆ ಕೆಲಸ ಮಾಡುವವರು; ಕುಡಿ 
ಯುವ ನೀರನ್ನು ಒದಗಿಸುವವರು, ಶ್ರೀಗಂಧವನ್ನು 
ತೇದು ಒದಗಿಸುವವರು, ಚಾಮರವನ್ನು ಬೀಸುವವರು, 
ಸೇನಜೋವ, ಮುಡ್ರಯವರು, ಭಂಡಾರದವರು ಅಂದರೆ 
ಹೆಣವನ್ನು ನೋಡಿಕೊಳ್ಳುವವರು, ಭಟ್ಟಿಗುತ್ತೆರು 
ಅಂದರೆ ದೇವರ ಪೂಜೆಯನ್ನು ಮಾಡುವವರು. ಕರ್ಪೂರ 
ದಾರತಿಯವರು, ರಂಗವಾಲೆಯವರು ಅಂದರೆ ಅಕ್ಕಿಹಿಟ್ಟಿ 
ನಲ್ಲ ದೇವಾಲಯವನ್ನು ರಂಗವಲ್ಲಿಯಿಂದ ಅಲಂಕರಿಸು 
ವವರು. ಮಾಲೆಗಾರರು ಅಂದಕೆ ಪೂಜೆಗೆ ಬೇಕಾದ 
ಹೂವಿನ ಹಾರಗಳನ್ನು ಕಟ್ಟುವವರು, ದವಸಿಗರು ಅಂದರೆ 
ಜೀವಾಲಯದ ಅಡಿಗೆಮನೆಗೆ ಬೇಕಾದಷ್ಟು ದವಸ-ಧಾನ್ಯ 
ಗಳನ್ನು ಒದಗಿಸುವವರು, ಗಾರೆ ಕೆಲಸದವರು, ಅ 
ಸಾಲೆಯವರು, ದೇವಾಲಯದ ಚಿನ್ನ-ಬೆಳ್ಳಿ ಕೆಲಸಗಳನ್ನು 


6೨ 


ಚಿಪಿ 


ಮಾಡುವವರು, ಕುಂಬಾರರು, ' ಮೊಖರಿಗಳು ಅಂದರೆ 
ಆಡಳಿತಗಾರರು, ಸ್ಥಾ ನಿಕರ, ಬಡಗಿಯವರು ಇವರೆಲ್ಲ 
ರಿಗೂ ಅವರವರ ಕೆಲಸಕ್ಕೆ ತಕ್ಪಂತೆ ಸಂಬಳವನ್ನು ಶಾಸನ 
ನಮೂದಿಸಲಾಗಿರುವುದರಿಂದ, ಇವರೆಲ್ಲರೂ ಪೂರ್ಣ 
ಧಿಯ ನೌಕರರಾಗಿದ್ದು ಜೇವಾಲಯದ ಪೂರ್ಣ ಸೇವೆ 
ಯಲ್ಲಿ ತಮ್ಮ ಕಾಲ ಕಳೆಯುತ್ತಿದ್ದರು. ಇಷ್ಟೊಂದು 
ಶ್ರೀಮಂತವಾದ ದೇವಾಲಯಗಳ ರಕ್ಷಣಾ ವ್ಯವಸ್ಥೆ ಹೇಗಿ 
ದ್ದಿತು ಎಂಬುದು ಮುಖ್ಯವಾದ ಪ್ರಶ್ನೆ. ಸೋಮನಾಥ 
ಪುರದ ಈ ಜೀವಾಲಯಕ್ಕೆ ೩೦೦ ಜನ ಅಂಗರಕ್ಷರು 
ಇದ್ದರು. ಅವರಿಗೆ ನಾಯಕ ಅಥವಾ ಮುಖಂಡನೂ 
ಇದ್ದನು. ಯಾವ ಯಾನ ದೇವಾಲಯದ ಭಾಗವನ್ನು 
ಎಷ್ಟು ಜನ ಅಂಗರಕ್ಷಕರು ಕಾಯಜೀಕು ಎನ್ನುವುದೂ 
ಕೂಡ ಶಾಸನದಲ್ಲಿ ಉಲ್ಲೇಖಿತವಾಗಿದೆ. ಹೀಗೆ ದೇವಾಲ 
ಯವು ಒಂದು ಸಮಗ್ರ ಧಾರ್ನಿಕ-ಸಾಮಾಜಿಕ ಸಂಸ್ಥೆ 
ಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಿತು ಎಂಬುದು ತಿಳಿದು 
ಬರುತ್ತದೆ. 
ಒಟ್ಟಿನಲ್ಲಿ ಇವು ಸೋಮನಾಥಪುರದ ದೇವಾಲಯ 
ವನ್ನು ಕುರಿತದ್ದಾದರೂ, ಇಲ್ಲಿರುವ ಚಿತ್ರಣ ಹೊಯ್ಸಳ 
ಕಾಲದಲ್ಲಿದ್ದಿತು ಎಂಬುದು ಮುಖ್ಯವಾಗಿ ಗಮನಿಸ 
ಜೇಕಾದ ಅಂಶ. 


ಇತಿಹಾಸ ದರ್ಶನ 


